ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 


573 


ಮಾನ್ಯ 


ಸದಸ್ಯರ ಹೆಸರು 


ಶ್ರೀ ಅಡಗೂರ್‌ ಹೆಚ್‌. ವಿಶ್ವನಾಥ್‌ 
(ನಾಮ ನಿರ್ದೇಶನ ಹೊಂದಿದವರು) 


ಉತ್ತರಿಸುವ ಸಚಿವರು 


ಉನ್ನತ ಶಿಕ್ಷಣ ಸಚಿವರು 


ಉತರಿಸಬೇಕಾದ ದಿನಾಂಕ 21-02-2022 
ತ್ತ |. 
ಪಕ್ಕೆ ಉತ್ತರ | 
(ಅ) | ನೂತನ ರಾಷ್ಟ್ರೀಯ ಶಿಕ್ಷಣ , ನೀತಿಯಡಿ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದಿಂದ ಯಾವುದೇ 


ಕರ್ನಾಟಕಕ್ಕೆ ಈವರೆಗೂ ಕೇಂದ್ರ ಸರ್ಕಾರದಿಂದ 
ಬಂದಿರುವ ಹಣವೆಷ್ಟು; 


ಅನುದಾನವನ್ನು ಒದಗಿಸಿರುವುದಿಲ್ಲ. 


ಈ ಯೋಜನೆ ಅಡಿಯಲ್ಲಿ ಒಂದನೇ 
ತರಗತಿಯಿಂದ 12ನೇ ತರಗತಿಯವರೆಗೂ 
ಕೈಗೊಂಡಿರುವ ಯೋಜನೆಗಳೇನು; 
ಅನುಷ್ಠಾನವೇನು; 


ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಅನುಷ್ಠಾನ ಯೋಜನೆಗಾಗಿ ಕೈಗೊಂಡಿರುವ 
ಸು 


| ಕ್ರಮಗಳು ಈ ಕೆಳಕಂಡಂತಿವೆ;- 


1. ಶಾಲಾ ಶಿಕ್ಷಣದ ಮರು ಸಂರಚನೆ 

2. ಶಾಲಾ ಶಿಕ್ಷಣದಲ್ಲಿ ಪೂರ್ವ ಬಾಲ್ಯಾವಸ್ಥೆ ಶಿಕ್ಷಣ ಹಂತದ ಸೇರ್ಪಡೆ. 

3, ಆರಂಭಿಕ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನದ ಸಾಧನೆ. 

ಸಮತೆಯುಳ್ಳ ಹಾಗೂ ಸಮನ್ನಯ ಶಿಕ್ಷ. 

5. ಶಾಲಾ ಸಂಕೀರ್ಣಗಳು (School Complex), ಪರಿಣಾಮಕಾರಿ 
ಆಡಳಿತ ಹಾಗೂ ಗರಿಷ್ಠ ಸಂಪನ್ಮೂಲಗಳಿಗಾಗಿ ಕ್ಷಸ್ಪರ್‌ಗಳು. 

ಪಠ್ಯಕ್ರಮ, ಬೋಧನಾ ಎಧಾನ ಹಾಗೂ ಮೌಲ್ಯಮಾಪನಾ ಸುಧಾರಣೆಗಳು. 
7. ಶಿಕ್ಷಕರ ನೇಮಕಾತಿ, ಸೇವಾ ನಿಯಮಗಳು ಹಾಗೂ ವೃತ್ತಿ ಬೆಳವಣಿಗೆ 


(ಇ) 


ನೂತನ ಶಿಕ್ಷಣ ನೀತಿಯ ಪ್ರಚಾರ ಮತ್ತು 
ತಿಳಿವಳಿಕೆ ಹಾಗೂ ಆಗಿರುವ ಪ್ರಗತಿ ಏನು? 


1 ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಂತದಲ್ಲಿ ಸೆಪ್ಟೆಂಬರ್‌ 1ರಿಂದ 25ರವರೆಗೆ 
ಶಿಕ್ಷಣ 
ಸಮಾಲೋಚನಾ ಸಭೆಗಳನ್ನು ಆಯೋಜಿಸಲಾಗಿದೆ. ಸದರಿ ಸಭೆಗಳಲ್ಲಿ 


ಕ್ಷೇತದ ಎಲ್ಲಾ ಭಾಗಿದಾರರೊಡನೆ ವೆಬಿನಾರ್‌ ಮೂಲಕ 


ಸಂಗ್ರಹಿಸಿದ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅನುಷ್ಠಾನ ಚೌಕಟ್ಟಿನ 
ರೂಪುರೇಷೆಗಳನ್ನು ಸಂದರ್ಭದಲ್ಲಿ 
ಅಳವಡಿಸಿಕೊಳ್ಳಲಾಗುವುದು. 


ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಸಂಬಂಧ ಶಿಕ್ಷಣ ಮಂತ್ರಾಲಯ, ಭಾರತ 


ವಿನ್ಯಾಸಗೊಳಿಸುವ 


ಸರ್ಕಾರ ಇವರು ನೀಡಿರುವ Task Points ಗಳನ್ನು 2020 ರಿಂದ 
2030ರವರೆಗಿನ ಕಾಲಸೂಚಯಲ್ಲಿ ಅನುಷ್ಠಾನ ಮಾಡಲು ರಾಜ್ಯ ಸರ್ಕಾರ 
ಹಾಗೂ ಇಲಾಖೆಯು ಕ್ರಮ ಕೈಗೊಂಡಿದೆ. ಇದರಂತೆ ಶ್ರೀ ಮದನ್‌ 


ಗೋಪಾಲ್‌ರವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯ 2020ರ 


ಅನುಷ್ಠಾನ ಕಾರ್ಯಪಡೆ ರಚಿಸಿ ಎನ್‌ಇಪಿ. 2020ರ ನೀ” ನ್ನು 
ಸಮರ್ಪಕವಾಗಿ ಅನುಪಷ್ಪಾನಗೊಳಿಸಿ ಮೇಲುಸ್ತುವಾರಿ ಮಾಡುವುದ. ಈ 
ಸಮಿತಿಯ ಮುಖ್ಯ ಕಾರ್ಯವಾಗಿದೆ. (ಸರ್ಕಾರದ ಆದೇಶ ಸಂ. ಇಪ 275 
ಪಿಜಿಸಿ 2021, ದಿನಾಂಕ: 16-09-2021). 


3. ಎನ್‌.ಇ.ಪಿ 2020ರ ಅನುಷ್ಠಾನ ಕಾರ್ಯಪಡೆ ಸಂಬಂಧ 9 ಸಭೆಗಳನ್ನು 


ಆಯೋಜಿಸಲಾಗಿದೆ. 


4. ಅನುಷ್ಠಾನ ಕಾರ್ಯಪಡೆ ಸಮಿತಿಯ ಅಡಿಯಲ್ಲಿ 4 ಉಪಸಮಿತಿಗಳನ್ನು 
ರಚಿಸಿದ್ದು, ರಾಜ್ಯದಲ್ಲಿ ಜಾರಿಗೊಳಿಸಲು ಎನ್‌.ಇ.ಪಿ. 2020ರ | 
ಫಾರಸ್ಸುಗಳಿಗನುಗುಣವಾಗುವಂತೆ ವಿವಿಧ ಕ್ಷೇತ್ರಗಳಲ್ಲಿ ರೂಪುರೇಷೆಗಳನ್ನು 


ರಚಿಸಿ ಸರ್ಕಾರದ ಹಂತದಲ್ಲಿ ಅನುಮೋದನೆ ಪಡೆಯಲು 
ಕಾರ್ಯಪ್ರವೃತ್ತರಾಗಿರುತ್ತಾರೆ. 
5. ಕ್ಷೇತ್ರ ಹಂತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಅಧಿಕಾರಿಗಳಿಗೆ 


ಎನ್‌.ಇ.ಪಿ. 2020ರ ಸಮರ್ಪಕ ಅನುಷ್ಠಾನಗೊಳಿಸುವ ಕುರಿತು ತರಬೇತಿ | 


ನೀಡಲಾಗಿದೆ. 
6. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ವ್ಯಾಪಕವಾಗಿ ಪ್ರಚಾರ ಮತ್ತು ತಿಳುವಳಿಕೆ 
ನೀಡಲು ಎನ್‌ಇಪಿ 2020ರ ಕನ್ನಡ ಅವತರಣಿಕೆಯ ಪುಸ್ಥಕವನ್ನು ಪ್ರತೀ 


ಶಾಲೆಗೆ ಒಂದು ಪ್ರಕಿಯಂತೆ ನೀಡುವ ಕಾರ್ಯಪ್ರಗತಿಯಲ್ಲಿದೆ ಹಾಗೂ | 


ವಿಡಿಯೋ ಪೋಸ್ಟರ್ಸ್‌, ಭಿತ್ರಪತ್ರಗಳನ್ನು ಸಿದ್ಧಪಡಿಸಲಾಗುತ್ತಿದೆ. 


ಮುಂದುವರೆದು, ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ನಿವೃತ್ತ 
ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಈ ಹಿಂದೆ ಉನ್ನತ ಶಿಕ್ಷಣ ಪರಿಷತ್ತಿನ 
ಉಪಾಧ್ಯಕ್ಷರಾದ ಶ್ರೀ ಎಸ್‌.ವಿ. ರಂಗನಾಥ್‌, ಭಾ.ಆ.ಸೇ ಇವರ ಅಧ್ಯಕ್ಷತೆಯಲ್ಲಿ 
ಕಾರ್ಯಪಡೆಯನ್ನು ರಚಿಸಿದ್ದು, ಕಾರ್ಯಪಡೆಯು ಸಲ್ಲಿಸಿದ್ದ ವರದಿಯನ್ನು ಸಚಿವ 
ಸಂಪುಟದ ಅನುಮೋದನೆಯೊಂದಿಗೆ ಜಾರಿಗೆ ತರಲಾಗಿದೆ. 

ಸಮಗ್ರ ಮತ್ತು ಬಹುಶಿಸ್ಲೀಯ ಯುಜಿ ಶಿಕ್ಷಣದ ಅನುಷ್ಠಾನಕ್ಕೆ 
ಸಂಬಂಧಿಸಿದಂತೆ, ಜುಲೈ-2020ರಲ್ಲಿ NEP-20205 ಅಧಿಸೂಚನೆ 
"| ಹೊರಡಿಸಿದಾಗಿನಿಂದಲೂ, ಹಲವಾರು ವೆಬಿನಾರ್‌ಗಳು ಮತ್ತು ಚರ್ಚೆಗಳನ್ನು 
ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಆಯೋಜಿಸಲಾಗಿದೆ. ಹಲವಾರು 
ವಿಶ್ವವಿದ್ಯಾಲಯಗಳು ಅವುಗಳನ್ನು ಕಾರ್ಯಗತಗೊಳಿಸಲು 
ಕಾರ್ಯಪ್ರವೃತ್ತವಾಗಿದ್ದು, ಟಾಸ್ಕ್‌ ಘೋರ್ಸ್‌ ಉಪಸಮಿತಿಯು ವಿಶಾಲ ಚೌಕಟ್ಟನ್ನು 
ಸೂಚಿಸಿದ್ದು, ಈ ಕುರಿತು ವರ್ಚುವಲ್‌ ಸಭೆಗಳನ್ನು ನಡೆಸಲಾಗಿದೆ. ಇದಲ್ಲದೆ. 


ಎಲ್ಲಾ ವಿಶ್ವವಿದ್ಯಾಲಯದ ಕುಲಪತಿಗಳು, ವಿಶ್ವವಿದ್ಯಾಲಯಗಳ ಗಾಲೇಜುಗಳ' W 


ಹಿರಿಯ ಅಧ್ಯಾಪಕರೊಂದಿಗೆ ಸಂವಾದ ನಡೆಸಲಾಗಿದೆ. 


| 


ಈ ದಿಸೆಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕಾರ್ಯಗತಗೊಳಿಸಲು 
ಹಲವಾರು ಸಮಿತಿಗಳನ್ನು (Faculty committes) ರಚಿಸಲಾಗಿದ್ದು, ಮಾದರಿ 
ಪಠ್ಯಕ್ರಮಗಳನ್ನು ಸಿದ್ದಪಡಿಸಿವೆ. ಇವುಗಳ ಆಧಾರದ ಮೇಲೆ ಮಾದರಿ 
ಪಠ್ಯಕ್ರಮಗಳನ್ನು ರೂಪಿಸಲು ವಿಷಯವಾರು ಸುಮಾರು 40 ಸಮಿತಿಗಳನ್ನು 
ರಚಿಸಲಾಗಿತ್ತು. 

ಪಠ್ಯಕ್ರಮ ಸಮಿತಿಯು ರೂಪಿಸಿದ ಮಾದರಿ ಪಠ್ಯಕ್ರಮಗಳನ್ನು ಎಲ್ಲಾ 
ವಿಶ್ವವಿದ್ಯಾಲಯಗಳಿಗೆ ಸ್ವಾಯತ್ತ ಕಾಲೇಜುಗಳಿಗೆ ಕಳುಹಿಸಿ, ಪರಿಸ್ಥಿತಿಗೆ 
ಅನುಗುಣವಾಗಿ ಪರಿಷ್ಕರಿಸಿ ಅಥವಾ ಸೂಕ್ತ ಮಾರ್ಪಡುಗಳೊಡಸನೆ 
ಅಳವಡಿಸಿಕೊಂಡು 2020-21ನೇ ಶೈಕ್ಷಣಿಕ ವರ್ಷದಿಂದಲೇ 
ಅನುಷ್ಠಾನಗೊಳಿಸಲಾಗಿದೆ. 


ac್ಲೇ, Karnataka Higher Education Academy, 
Dharwad ದಿಂದ ರಾಜ್ಯದ ಎಲ್ಲಾ ಬೋಧಕರಿಗೆ ಉಚಿತವಾಗಿ ತರಬೇತಿ 


ನೀಡಲು ವ್ಯವಸ್ಥೆ ಮಾಡಲಾಗಿದೆ ಮತ್ತು ಹಲವು ವಿಶ್ವವಿದ್ಯಾಲಯಗಳಲ್ಲಿರುವ 


ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರಗಳ (ಹಿಂದಿನ Academic Staff 
College)ಗಳ೪ ಮುಖಾಂತರ ತರಬೇತಿ ನೀಡಲು ಕ್ರಮವಹಿಸಲಾಗಿದ್ದು. 
ವಿಶ್ವವಿದ್ಯಾಲಯದ ಹಂತದಲ್ಲಿ ಸಹಾಯವಾಣಿಗಳನ್ನು ತೆರೆಯಲಾಗಿದೆ. 


ಪ್ರತಿಯೊಬ್ಬ ವ್ಯಕ್ತಿಯ ಸೃಜನಶೀಲ ಅಂತಸತ್ನವನ್ನು ಅಭಿವೃದ್ಧಿಗೊಳಿಸಲು 
ಶಿಕ್ಷಣದ ಎಲ್ಲಾ ಆಯಾಮಗಳನ್ನು ಪಠ್ಯಕ್ತಮ ಬೋಧನಾ ಪದ್ಧತಿ ಮತ್ತು 
ಪರೀಕ್ಷೆಗಳನ್ನು ಪರಿಷ್ಕರಿಸಿ ನವೀಕರಿಸಲಾಗುತ್ತಿದೆ. 

ನೂತನ ಶಿಕ್ಷಣ ನೀತಿಯ ಬಗ್ಗೆ ಸಂವೇದನೆ ಮೂಡಿಸಲು ವಿದ್ಯಾರ್ಥಿಗಳು. 
ಅಧ್ಯಾಪಕರು, ಪೋಷಕರು ಮತ್ತು ಶಿಕ್ಷಣ ತಜ್ಞರೊಂದಿಗೆ ಎಸ್ಕತ ಜಾಗೃತಿ 
ಅಭಿಯಾನವನ್ನು ಕೈಗೊಳ್ಳಲಾಗಿದೆ. 


ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತು ದಿನಪತ್ರಿಕೆಗಳಲ್ಲಿ ಪ್ರಕಟಿಸುವ ಮೂಲಕ 
ಸಾರ್ವಜನಿಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರ ಗಮನ ಸೆಳೆಯಲಾಗಿದೆ. 


ಸಂಖ್ಯೆ; ಇಡಿ 50 ಯುಎನ್‌ಇ 2022 


(ಡಾ: ಅಶ್ವಥ್‌ ಯಣ ಸಿ.ಎನ್‌) 
ಉನ್ನತ ಶಿಕ್ಷಣ, ಐಟಿ & ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು. 


